ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆೆ ಗುರುತಿನ ಪ್ರಶ್ನೆ 
ದಿನಾ೦ಕ: 16-03-2021 ಪ್ರಶ್ನೆ ಸಂಖ್ಯೆ: 184 (1224) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಕೆಟಿ. ಶ್ರೀಕಂಠೇಗೌಡ (ಪದವೀಧರರ ಕೇತು 
ಉತ್ತರ ನೀಡಬೇಕಾದ ದಿನಾ೦ಕ: 16-03-2021 
ಉತ್ತರಿಸುವ ಸಚಿವರು: ಗಣಿ ಮತ್ತು ಭೂವಿಜ್ಞಾನ ಸಚಿವರು 
ವಿಷಯ: ಗಣಿಯಿಂದ ಸಂಗ್ರಹವಾದ ಅಭಿವೃದ್ಧಿ ನಿಧಿ ಬಳಕೆ ಮಾಡುವ ಬಗ್ಗೆ 
(ಅ) ರಾಜ್ಯದಲ್ಲಿ ಕಿರು ಖನಿಜಗಳ ಗಣಿಗಾರಿಕೆಯಿಂದ 2015-16ನೇ ಸಾಲಿನಿಂದ ಇಲ್ಲಿಯವರೆಗೆ 


ಸಂಗ್ರಹವಾಗಿರುವ ಅಭಿವೃದ್ದಿ ನಿಧಿಯ ಹಣ ಎಷ್ಟು ; (ವಿವರ ನೀಡುವುದು) 


(ಆ) ಇದರಲ್ಲಿ ಖರ್ಚಾಗದೆ (ಅಭಿವೃದ್ಧಿ ಕಾರ್ಯಗಳಿಗೆ) ಉಳಿದಿರುವ ಹಣ ಎಷ್ಟು; (ವಿವರ 
ನೀಡುವುದು) 


(ಇ) ಗಣಿ ಜಿಲ್ಲೆಗಳ ಅಭಿವೃದ್ಧಿ, ಮರು ನಿರ್ಮಾಣ ಹಾಗೂ ಪುನರ್ವಸತಿಗಾಗಿ ಸಂಗ್ರಹಿಸಿರುವ ಹಣ 
ಸರಿಯಾಗಿ ಬಳಕ ಯಾಗದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಈ) ಆಯಾ ಜಿಲ್ಲಾ ವ್ಯಾಪ್ತಿಯ ಶಾಸಕರ ಸಲಹೆಗಳನ್ನು ಪಡೆದು ಕ್ರಿಯಾಯೋಜನೆ ತಯಾರಿಸಿ ಈ 
ನಿಧಿಯನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲು ಸರ್ಕಾರ ಕೈಗೊಂಡ ಕ್ರಮಗಳೇನು? (ವಿವರ 
ನೀಡುವುದು) 


